WPP-47 /2009-2011 





ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೬ | ಬೆ೦ಗಳೂರು, ಗುರುವಾರ, ಡಿಸೆಂಬರ್‌ ೮, ೨೦೧೧ (ಮಾರ್ಗಶಿರ ೧೭, ಶಕ ವರ್ಷ ೧೯೩೩) | ಸಂಚಿಕೆ ೪೮ 


ಭಾಗ - ೨ 


ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಿಗಳು, 
ಕರ್ನಾಟಕ ಉಚ್ಛ ನ್ಯಾಯಾಲಯದ ಅಧಿಸೂಚನೆಗಳು 


HIGH COURT OF KARNATAKA 
NOTIFICATION 
NO. GOBI(I) 3/2011, Bangalore, Dated: 28" October, 2011 


The Presiding Officers of the Courts mentioned at Column No.1, below, are concurrently appointed as the Presiding 


Officers of the Courts mentioned at Column No.2 with effect from 17-10-2011 and until further orders:- 





Designation of the Presiding Officer Name of the Courts to which concurrent 


appointment is made 


(2) 





(1) 


1. Civil Judge and JMFC., Kumta. 





Civil Judge and JMFC., Ankola. 





2. Civil Judge and JMFC., Bhatkal. Addl. Civil Judge and JMFC., Bhatkal. 











3. Prl. Civil Judge and JMFC., Sirsi. Addl. Civil Judge and JMFC., Sirsi. 








By Order of the High Court, 
P. KRISHNA BHAT, 
REGISTRAR GENERAL 
HIGH COURT OF KARNATAKA 
NOTIFICATION 


NO. GOB(I) 19(23)/2011, Bangalore, Dated: 05" November, 2011 
In Partial modification of this office notification of even number dated 30-09-2011, the Presiding Officer of the Court of the 


P.R : 1504 


Ill Addl. District and Sessions Judge, Bijapur, has been placed in additional charge of the court of | Addl. District and Sessions 
Judge, Bijapur, after office hours of 11-11-2011 till the commencement of office hours of 15-11-2011, during the leave period of Sri 
Ashok 5. Gadag, | Addl. District and Sessions Judge, Bijapur, from 12-11-2011 to 04-12-2011 (061). 
By Order of the High Court, 
K. SOMASHEKAR, 
REGISTRAR (JUDICIAL). 


P.R : 1506 
(೬೮೯) 


೬೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ಭಾಗ-೨ 





ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಕ್‌ು: 
ತಿದ್ದುಪಡಿ ಆದೇಶ 
ಸಂಖ್ಯೆ: ಅಪಜೀ 182 ಅಪಸೇ 2011, ಬೆಂಗಳೂರು, ದಿನಾಂಕ: 03ನೇ ನವೆಂಬರ್‌, 2011. 


ಇದೇ ಸಮ ಸಂಖ್ಯೆಯ ದಿನಾಂಕ: 26-08-2011ರ ಅಧಿಸೂಚನೆಯ ಕ್ರಸಂ. 3 ಮತ್ತು 4ರಲ್ಲಿನ ಅಧಿಕಾರಿಗಳ ನಿವೃತ್ತಿ ದಿನಾಂಕವನ್ನು: 
28-02-2012ರ ಬದಲಾಗಿ 29-02-2012 ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ಬಾಲಕೃಷ್ಣಯ್ಯ, 
ಣ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1507 ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ (ಸೇವೆಗಳು). 


ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಡಿ 185 ಡಿಜಿಎಂ 2010, ಬೆಂಗಳೂರು, ದಿನಾಂಕ: 19ನೇ ನವೆಂಬರ್‌, 2011. 
ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಮುಖ್ಯ ಶಿಕ್ಷಕರು ಹಾಗೂ ತತ್ಸಮಾನ ವೃಂದದ ಈ ಕೆಳಕಂಡ ಅಧಿಕಾರಿಗಳಿಗೆ ಶಿಕ್ಷಣಾಧಿಕಾರಿ ಹಾಗೂ 
ತತ್ಸಮಾನ ವೃಂದದ ಹುದ್ದೆಗೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 
ನಿಯಮ-32 ರಡಿಯಲ್ಲಿ ಸ್ವತಂತ್ರ ಪ್ರಭಾರದಲ್ಲಿರಿಸಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗೆ ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 
ಅಧಿಕಾರಿಯ ಹೆಸರು, ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ 




















ಸಂಖ್ಯೆ ಜ್‌ ಹಾಗೂ ಸ್ಥಳ ಸ್ಪತಂತ್ರ ಪ್ರಭಾರದಲ್ಲಿರಿಸಿ ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ ಮತ್ತು ಸ್ಥಳ 

೨ ೨ 

1, ಎಂ. ವಿ. ಕುಮಾರಿ, ಶಿಕ್ಷಣಾಧಿಕಾರಿ, ಉಪನಿರ್ದೇಶಕರ ಕಛೇರಿ, ಸಾ.ಶಿ ಇಲಾಖೆ, 
ಮುಖ್ಯ ಶಿಕ್ಷಕರು, ಸರ್ಕಾರಿ ಸಂಯುಕ್ತ ಪ್ರೌಢಶಾಲೆ, ಬಿಜವಾರ, | ಕೆ.ಜಿ. ರಸ್ತೆ, ಬೆಂಗಳೂರು, ಬೆಂಗಳೂರು ಉತ್ತರ ಜಿಲ್ಲೆ. 
ದೇವನಹಳ್ಳಿ ತಾಲ್ಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 

ಡಿ ಕೆ. ಎಲ್‌. ರಮೇಶಯ್ಯ, ಜಿಲ್ಲಾ ಉಪ ಯೋಜನಾ ಸಮನ್ವಯಾಧಿಕಾರಿ [ಡಿ.ವೈ.ಪಿ.ಸಿ], ಸರ್ವ 
ಸಹಾಯಕ ನಿರ್ದೇಶಕರು, ಮಧ್ಯಾಹ್ನ ಉಪಹಾರ ಯೋಜನೆ, ಶಿಕ್ಷಣ ಅಭಿಯಾನ, ಉಪ ನಿರ್ದೇಶಕರ ಕಛೇರಿ, ಸಾ.ಶಿ. ಇಲಾಖೆ, 
ಸಹನಿರ್ದೇಶಕರ ಕಛೇರಿ, ಕೆ.ಜಿ. ರಸ್ತೆ ಬೆ೦ಗಳೂರು. ಬೆಂಗಳೂರು ಉತ್ತರ ಜಿಲ್ಲೆ. 

3. ಜಿ. ಎಸ್‌. ಶಶಿಧರ, ಹಿರಿಯ ಉಪನ್ಯಾಸಕರು, ಡಯಟ್‌, ಚಿಕ್ಕಮಗಳೂರು. 
ಮುಖ್ಯ ಶಿಕ್ಷಕರು, ಸರ್ಕಾರಿ ಪೌಢ ಶಾಲೆ, ಕೋಟೆ, 
ಅರಕಲಗೂಡು ತಾಲ್ಲೂಕು, ಹಾಸನ ಜಿಲ್ಲೆ. 

4. ಕೆ. ವಿ. ಸುರೇಶ, ಶಿಕ್ಷಣಾಧಿಕಾರಿ, ಉಪನಿರ್ದೇಶಕರ ಕಛೇರಿ, ಸಾ.ಶಿ. ಇಲಾಖೆ, 
ಪ್ರಾಂಶುಪಾಲರು, ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, | ಕೊಡಗು. 
ಕೊಡಗು ಜಿಲ್ಲೆ. 

5. ಆರ್‌. ಮಂಜುನಾಥ, ಹಿರಿಯ ಸಹಾಯಕ ನಿರ್ದೇಶಕರು, ಡಿ.ಎಸ್‌.ಇ.ಆರ್‌.ಟಿ. 100 ಅಡಿ 


ಕ್ಷೇತ್ರ ಸಮನ್ವಯಾಧಿಕಾರಿಗಳು, ಬಿ.ಆರ್‌.ಸಿ. ದಕ್ಷಿಣ ವಲಯ, | ರಿಂಗ್‌ ರಸ್ತೆ ಬನಶಂಕರಿ 3ನೇ ಹಂತ, ಬೆಂಗಳೂರು-85. 
ಮಂಡ್ಯ ತಾಲ್ಲೂಕು & ಜಿಲ್ಲೆ. 
6. ಜೈನುಲ್ಲಾಬುದ್ದೀನ್‌ ಎಂ. ಖಾಜಿ, ಶಿಕ್ಷಣಾಧಿಕಾರಿ, ಮಧ್ಯಾಹ್ನ ಉಪಹಾರ ಯೋಜನೆ, 
ಮುಖ್ಯ ಶಿಕ್ಷಕರು, ಸರ್ಕಾರಿ ಉರ್ದು ಪ್ರೌಢಶಾಲೆ, | ಜಿಲ್ಲಾ ಪಂಚಾಯತ್‌, ಹಾವೇರಿ. 
ಹಿರೇಕೆರೂರು, ಹಾವೇರಿ ಜಿಲ್ಲೆ. 














ಗಃ ಚಂದ್ರಶೇಖರ ಮಲ್ಲಯ್ಯ, ಹಿರಿಯ ಉಪನ್ಯಾಸಕರು, ಡಯಟ್‌, ಯರಮರಸ್‌, ರಾಯಚೂರು 
ಮುಖ್ಯ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ, ಕೆಇಬಿ ಕಾಲೋನಿ, 
ರಾಯಚೂರು 

8. ಬಸವರಾಜ ಮುರಗೆಪ್ಪಾ ಶೆಟ್ಟ ಶಿಕ್ಷಣಾಧಿಕಾರಿ, ಅಪರ ಆಯುಕ್ತರ ಕಛೇರಿ, ಸಾ.ಶಿ.ಇಲಾಖೆ, 
ಉಪನ್ಯಾಸಕರು, ಡಯಟ್‌, ಕಮಲಾಪುರ, ಗುಲ್ಬರ್ಗಾ ಜಿಲ್ಲೆ ಗುಲ್ಬರ್ಗಾ. 

9. ಕೆ. ವಿ. ವಿಮಲ, ಹಿರಿಯ ಸಹಾಯಕ ನಿರ್ದೇಶಕರು, ಕರ್ನಾಟಕ ಪ್ರೌಢ ಶಿಕ್ಷಣ 
ವಿಷಯ ಪರಿವೀಕ್ಷಕರು, ಉಪನಿರ್ದೇಶಕರ ಕಛೇರಿ, ಪರೀಕ್ಷಾ ಮಂಡಳಿ, ಮಲ್ಲೇಶ್ವರಂ, ಬೆಂಗಳೂರು. 


ಸಾರ್ವಜನಿಕ ಶಿಕ್ಷಣ ಇಲಾಖೆ, ಚಿಕ್ಕಬಳ್ಳಾಪುರ. 

































































ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ೬೯೧ 

10. ವೈ. ಬಿ. ಸುಂದ್ರೇಶ್‌ ಶಿಕ್ಷಣಾಧಿಕಾರಿ, ಉಪನಿರ್ದೇಶಕರ ಕಛೇರಿ, ಸಾ.ಶಿ. ಇಲಾಖೆ, 
ಉಪನ್ಯಾಸಕರು, ಡಯಟ್‌, ಚಿಕ್ಕಮಗಳೂರು. ಹಾಸನ. 

1], ಅನ್ಸರ್‌ ಅಲಿ ಬೇಗ್‌, ಹಿರಿಯ ಉಪನ್ಯಾಸಕರು, ಡಯಟ್‌, ದಾವಣಗೆರೆ. 
ಮುಖ್ಯ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ, ಬಾಳೆಮಾರನಹಳ್ಳಿ, 
ಭದ್ರಾವತಿ ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ. 

12. ಬಿ. ಎನ್‌. ಮರೀಗೌಡ, ಶಿಕ್ಷಣಾಧಿಕಾರಿ, ಉರ್ದು ಮತ್ತು ಇತರೆ ಅಲ್ಲಸಂಖ್ಯಾತ ಭಾಷಾ 
ಮುಖ್ಯ ಶಿಕ್ಷಕರು, ಸರ್ಕಾರಿ ಪೌಢಶಾಲೆ, ಕೊಂಗಬೋರನ | ಶಾಲೆಗಳ ನಿರ್ದೇಶನಾಲಯ, ಆಯುಕ್ತರ ಕಛೇರಿ, ಸಾ.ಶಿ. ಇಲಾಖೆ, 
ದೊಡ್ಡಿ, ಮದ್ದೂರು ತಾಲ್ಲೂಕು, ಮಂಡ್ಯ ಜಿಲ್ಲೆ. ಬೆಂಗಳೂರು. 

13. ಅಶೋಕ ಕಾಮತ್‌, ಶಿಕ್ಷಣಾಧಿಕಾರಿ, ಉಪನಿರ್ದೇಶಕರ ಕಛೇರಿ, ಸಾ.ಶಿ. ಇಲಾಖೆ, 
ಮುಖ್ಯ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ, ಇಂದಿರಾನಗರ, ಉಡುಪಿ. 
ಉಡುಪಿ ತಾಲ್ಲೂಕು ಹ ಜಿಲ್ಲೆ. 

14. ಗುರಣ್ಣ ಗುಂಡಗುರ್ತಿ, ಕ್ಷೇತ್ರ ಶಿಕ್ಷಣಾಧಿಕಾರಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಛೇರಿ, 
ಸಮನ್ವಯಾಧಿಕಾರಿಗಳು, ಬಿ.ಆರ್‌.ಸಿ. ಚಿತ್ತಾಪುರ, ಗುಲ್ಬರ್ಗಾ ಸಾ.ಶಿ. ಇಲಾಖೆ, ಜೇವರ್ಗಿ, ಜೇವರ್ಗಿ ತಾಲ್ಲೂಕು, ಗುಲ್ಬರ್ಗಾ ಜಿಲ್ಲೆ. 
ಜಿಲ್ಲೆ. 

15. ಅ೦ಜಲಿನಾ ಕ್ರಿಸ್ಟಿನಾ, ಹಿರಿಯ ಸಹಾಯಕ ನಿರ್ದೇಶಕರು, ಡಿ.ಎಸ್‌.ಇ.ಆರ್‌.ಟಿ, 100 ಅಡಿ 
ಆಡಳಿತಾಧಿಕಾರಿ, ಆರ್‌.ಐ.ಇ. ಜ್ಞಾನ ಭಾರತಿ, ಬೆಂಗಳೂರು | ರಿಂಗ್‌ ರಸ್ತೆ ಬನಶಂಕರಿ 3ನೇ ಹಂತ, ಬೆಂಗಳೂರು. 
[ನಿಯೋಜನೆಯಲ್ಲಿರುವವರು] 

16. ಅರೀಫ್‌ ಹುಸೇನ್‌ ಬಾದಶಹಾ ಬಿರಾದರ, ಕ್ಷೇತ್ರ ಶಿಕ್ಷಣಾಧಿಕಾರಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಛೇರಿ, 
ವಿಷಯ ಪರಿವೀಕ್ಷಕರು [ಗಣಿತ] ಉಪನಿರ್ದೇಶಕರ ಕಛೇರಿ, | ಸಾ.ಶಿ. ಇಲಾಖೆ, ಮೂಡಲಗಿ, ಚಿಕ್ಕೋಡಿ ಜಿಲ್ಲೆ. 
ಸಾ.ಶಿ. ಇಲಾಖೆ, ಚಿಕ್ಕೋಡಿ ಜಿಲ್ಲೆ. 

17. ನರಸಿ೦ಹ ರಾಮ ಹೆಗಡೆ, ಹಿರಿಯ ಉಪನ್ಯಾಸಕರು, ಡಯಟ್‌, ಹಾವೇರಿ. 
ಸಹಾಯ ನಿರ್ದೇಶಕರು, ಅಕ್ಷರ ದಾಸೋಹ, ತಾಲ್ಲೂಕು 
ಪಂಜಾಯತ್‌, ಶಿರಸಿ, ಉತ್ತರ ಕನ್ನಡ ಜಿಲ್ಲೆ. 

18. ಬಿ. ಹೆಚ್‌. ಕೃಷ್ಣಪ್ರಸಾದ್‌, ಜಿಲ್ಲಾ ಉಪ ಯೋಜನಾ ಸಮನ್ವಯಾಧಿಕಾರಿ, ಎಸ್‌.ಎಸ್‌.ಎ. 
ಉಪಪ್ರಾಂಶುಪಾಲರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು, | ಉಪನಿರ್ದೇಶಕರ ಕಛೇರಿ, ಸಾ.ಶಿ. ಇಲಾಖೆ, ಬೆಂಗಳೂರು 
ಮಲ್ಲೇಶ್ವರಂ, ಬೆ೦ಗಳೂರು. ಗ್ರಾಮಾಂತರ ಜಿಲ್ಲೆ. 

19. ಸೋಮಶೇಖರಯ್ಯ, ಶಿಕ್ಷಣಾಧಿಕಾರಿ, ಎಂ.ಎಂ.ಎಸ್‌., ಜಿಲ್ಲಾ ಪಂಚಾಯತ್‌, ಬೆಂಗಳೂರು 
ಉಪಪ್ರಾಂಶುಪಾಲರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು, | ಗ್ರಾಮಾಂತರ ಜಿಲ್ಲೆ. 
ಬಿಳಿಕೆರೆ, ಹುಣಸೂರು ತಾಲ್ಲೂಕು, ಮೈಸೂರು ಜಿಲ್ಲೆ. 

20. ಯೋಗೇಶ್‌. ಕೆ. ಹಿರಿಯ ಉಪನ್ಯಾಸಕರು, ಡಯಟ್‌, ಹಾಸನ, 
ಸಹಾಯಕ ಯೋಜನಾ ಸಮನ್ವಯಾಧಿಕಾರಿ, 
ಉಪನಿರ್ದೇಶಕರ ಕಛೇರಿ, ಸಾ.ಶಿ. ಇಲಾಖೆ, ಎಸ್‌.ಎಸ್‌.ಎ., 
ಹಾಸನ. 

21. ಚಂದ್ರಕಾಂತರೆಡ್ಡಿ, ಕ್ಷೇತ್ರ ಶಿಕ್ಷಣಾಧಿಕಾರಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಛೇರಿ, 
ಉಪನ್ಯಾಸಕರು, ಡಯಟ್‌, ಕಮಲಾಪುರ, ಗುಲ್ಬರ್ಗಾ ಸಾ.ಶಿ. ಇಲಾಖೆ, ಸೇಡಂ, ಗುಲ್ಬರ್ಗಾ ಜಿಲ್ಲೆ. 

22. ಮೋಹನ ನಿಂಗಪ್ಪ ದಂಡಿನ, ಉಪನ್ಯಾಸಕರು, ಸಿ.ಟಿ.ಇ. ಬೆಳಗಾವಿ 
ಉಪನ್ಯಾಸಕರು, ಡಯಟ್‌, ಬೆಳಗಾವಿ. 

23. ಕೆ. ವೆಂಕಟೇಶ್‌, ಕ್ಷೇತ್ರ ಶಿಕ್ಷಣಾಧಿಕಾರಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಛೇರಿ, 
ಸಹಾಯಕ ಯೋಜನಾ ಸಮನ್ವಯಾಧಿಕಾರಿ, ಸಾ.ಶಿ. ಇಲಾಖೆ, ಬಾಗೇಪಲ್ಲಿ, ಚಿಕ್ಕಬಳ್ಳಾಪುರ ಜಿಲ್ಲೆ. 
ಆರ್‌.ಎಂ.ಎಸ್‌.ಎ. ಉಪನಿರ್ದೇಶಕರ ಕಛೇರಿ, ಸಾ.ಶಿ. 
ಇಲಾಖೆ, ಚಿಕ್ಕಬಳ್ಳಾಪುರ. 

24. ಆರ್‌. ಶ್ರೀನಿವಾಸ, ಹಿರಿಯ ಉಪನ್ಯಾಸಕರು, ಡಯಟ್‌, ಚಿಕ್ಕಬಳ್ಳಾಪುರ. 
ಸಮನ್ವಯಾಧಿಕಾರಿಗಳು, ಕ್ಷೇತ್ರ ಸಂಪನ್ಮೂಲ ಕೇಂದ್ರ, ಸರ್ವ 
ಶಿಕ್ಷಣ ಅಭಿಯಾನ, ಶಿಡ್ಲಘಟ್ಟ ತಾಲ್ಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. 

































































೬೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ಭಾಗ-೨ 

25. ನಾಗರಾಜ ಕೃಷ್ಣರಾವ್‌ ಕಾಳೆ, ಹಿರಯ ಉಪನ್ಯಾಸಕರು, ಡಯಟ್‌, ಬೆಳಗಾವಿ 
ವಿಷಯ ಪರಿವೀಕ್ಷಕರು, ವಿಭಾಗೀಯ ಸಹನಿರ್ದೇಶಕರ ಕಛೇರಿ, 
ಬೆಳಗಾವಿ. 

26. ಬಿ. ರೇವಣ್ಣ. ಹಿರಿಯ ಉಪನ್ಯಾಸಕರು, ಡಯಟ್‌, ಚಿಕ್ಕಮಗಳೂರು. 
ಸಹಾಯಕ ಯೋಜನಾ ಸಮನ್ವಯಾಧಿಕಾರಿ, ಎಸ್‌.ಎಸ್‌.ಎ, 
ಉಪನಿರ್ದೇಶಕರ ಕಛೇರಿ, ಚಿಕ್ಕಮಗಳೂರು. 

27. ಭಗವಂತ ಅಪ್ಪಾ ಸಾಹೇಬ್‌ ಮೇಕನಮರಡಿ, ಶಿಕ್ಷಣಾಧಿಕಾರಿ, ಎಂ.ಎಂ.ಎಸ್‌, ಜಿಲ್ಲಾ ಪಂಚಾಯತ್‌, ಚಿಕ್ಕೋಡಿ, 
ಮುಖ್ಯ ಶಿಕ್ಷಕರು, ಸರ್ಕಾರಿ ಉರ್ದು ಪ್ರೌಢಶಾಲೆ ಸದಲಗಾ, | ಜಿಕ್ಕೋಡಿ ಜಿಲ್ಲೆ. 
ಚಿಕ್ಕೋಡಿ ತಾಲ್ಲೂಕು. ಚಿಕ್ಕೋಡಿ ಜಿಲ್ಲೆ. 

28. ಎನ್‌. ವಿ. ಸ್ವಾಮಿ, ಕ್ಷೇತ್ರ ಶಿಕ್ಷಣಾಧಿಕಾರಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಛೇರಿ, 
ಮುಖ್ಯ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ, ಕುರುಬರಬೂದಿಹಾಳ್‌, ಸಾ.ಶಿ. ಇಲಾಖೆ, ಮಾನ್ವಿ, ರಾಯಚೂರು ಜಿಲ್ಲೆ. 
ಚಿಕ್ಕಮಗಳೂರು ತಾಲ್ಲೂಕು, ಚಿಕ್ಕಮಗಳೂರು ಜಿಲ್ಲೆ. 

29. ಬಿ. ಸಿ. ಸಿದ್ದಪ್ಪ, ಶಿಕ್ಷಣಾಧಿಕಾರಿ, ಉಪನಿರ್ದೇಶಕರ ಕಛೇರಿ, ಸಾ.ಶಿ. ಇಲಾಖೆ, 
ಸಹಾಯಕ ಯೋಜನಾ ಸಮನ್ವಯಾಧಿಕಾರಿ, ಎಸ್‌.ಎಸ್‌.ಎ., | ಹಾವೇರಿ. 
ಉಪನಿರ್ದೇಶಕರ ಕಛೇರಿ, ದಾವಣಗೆರೆ ಜಿಲ್ಲೆ. 

30. ಬಾಬು ಫತ್ರು ಸಾಬ್‌, ಕ್ಷೇತ್ರ ಶಿಕ್ಷಣಾಧಿಕಾರಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಛೇರಿ, 
ಸಮನ್ವಯಾಧಿಕಾರಿ, ಕ್ಷೇತ್ರ ಸಂಪನ್ಮೂಲ ಕೇಂದ್ರ, ಎಸ್‌.ಎಸ್‌.ಎ., | ಸಾ.ಶಿ. ಇಲಾಖೆ, ಚಿ೦ಚೋಳಿ, ಗುಲ್ಬರ್ಗಾ ಜಿಲ್ಲೆ. 
ಔರಾದ್‌, ಬೀದರ್‌ ಜಿಲ್ಲೆ. 

31. ಜಿ. ಮಂಗಳ, ಹಿರಿಯ ಉಪನ್ಯಾಸಕರು, ಡಯಟ್‌, ಚಿಕ್ಕಬಳ್ಳಾಪುರ. 
ಸಹಾಯಕ ಯೋಜನಾ ಸಮ ನ್ರಯಾಧಿಕಾರಿ, ಎಸ್‌.ಎಸ್‌.ಎ. 
ಬೆಂಗಳೂರು ದಕ್ಷಿಣ ಜಿಲ್ಲೆ. 

32. ಜೆ. ಎಂ. ತಿಪ್ಪೇಸ್ವಾಮಿ, ಹಿರಿಯ ಉಪನ್ಯಾಸಕರು, ಡಯಟ್‌, ಬಳ್ಳಾರಿ. 
ಉಪನ್ಯಾಸಕರು, ಡಯಟ್‌, ಬಳ್ಳಾರಿ. 

33. ಅಜ್ಜಪ್ಪ ಚುನಪ್ಪ ಮನ್ನಿಕೇರಿ, ಹಿರಿಯ ಉಪನ್ಯಾಸಕರು, ಡಯಟ್‌, ಬೆಳಗಾವಿ. 
ಕ್ಷೇತ್ರ ಸಮನ್ವಯಾಧಿಕಾರಿ, [ಬಿಆರ್‌ಸಿ] ಸರ್ವ ಶಿಕ್ಷಣ 
ಅಭಿಯಾನ, ಗೋಕಾಕ, ಚಿಕ್ಕೋಡಿ, ಚಿಕ್ಕೋಡಿ ಜಿಲ್ಲೆ. 

34. ಮಂಗಲ ಬಂಡೋಪಂತ ತಾಪಸ್ಕರ, ಹಿರಿಯ ಉಪನ್ಯಾಸಕರು. ಡಯಟ್‌, ಗದಗ. 
ವಿಷಯ ಪರಿವೀಕ್ಷಕರು, ಉಪನಿರ್ದೇಶಕರ ಕಛೇರಿ, 
ಸಾರ್ವಜನಿಕ ಶಿಕ್ಷಣ ಇಲಾಖೆ, ಗದಗ. 

35. ಶಕೀರ್‌ ಅಲಿ ಖಾನ್‌, ಹಿರಿಯ ಉಪನ್ಯಾಸಕರು, ಡಯಟ್‌, ತುಮಕೂರು. 
ಮುಖ್ಯ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ, ಪಿ.ಹೆಚ್‌. ಕಾಲೋನಿ, 
ತುಮಕೂರು. 

36. ಜಿ. ಎಸ್‌. ರಾಜಶೇಖರಪ್ಪ, ಶಿಕ್ಷಣಾಧಿಕಾರಿ, ಅಪರ ಆಯುಕ್ತರ ಕಛೇರಿ, ಸಾ.ಶಿ. ಇಲಾಖೆ, 
ಸಮನ್ವಯಾಧಿಕಾರಿ, ಬಿ.ಆರ್‌.ಸಿ., ಶಿಕಾರಿಪುರ, ಧಾರವಾಡ. 
ಶಿವಮೊಗ್ಗ ಜಿಲ್ಲೆ. 

37. ಶಿವಕುಮಾರ್‌ ವೀರಯ್ಯ, ಹಿರಿಯ ಉಪನ್ಯಾಸಕರು, ಡಯಟ್‌, ಬೀದರ್‌. 
ಉಪನ್ಯಾಸಕರು, ಡಯಟ್‌, ಬೀದರ್‌. 

38. ಡಿ. ಉದಯಕುಮಾರ್‌, ಹಿರಿಯ ಉಪನ್ಯಾಸಕರು, ಡಯಟ್‌, ರಾಮನಗರ. 
ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿ, ಎಸ್‌.ಎಸ್‌.ಎ. 
ಕ್ಷೇತ್ರ ಸಂಪನ್ಮೂಲ ಕೇಂದ್ರ, ನಂಜನಗೂಡು, ಮೈಸೂರು. 

39. ಸಾಲಿಮಠ ವೀರಯ್ಯ, ಹಿರಿಯ ಉಪನ್ಯಾಸಕರು, ಡಯಟ್‌, ಹಾವೇರಿ. 
ಸಹಾಯಕ ಯೋಜನಾ ಸಮನ್ವಯಾಧಿಕಾರಿ, ಸರ್ವ ಶಿಕ್ಷಣ 
ಅಭಿಯಾನ, ಉಪನಿರ್ದೇಶಕರ ಕಛೇರಿ, ಸಾ.ಶಿ. ಇಲಾಖೆ, 
ಗದಗ, ಗದಗ ಜಿಲ್ಲೆ. 

































































ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ೬೯೩ 
40. ಗುರುನಾಥ ಯಲ್ಲಪ್ಪ ಹೂಗಾರ, ಹಿರಿಯ ಉಪನ್ಯಾಸಕರು, ಡಯಟ್‌, ಧಾರವಾಡ. 
ಉಪನ್ಯಾಸಕರು, ಡಯಟ್‌, ಧಾರವಾಡ. 
4], ಅಶೋಕ ಕುಮಾರ ಶಿ. ಸಿಂದಗಿ, ಶಿಕ್ಷಣಾಧಿಕಾರಿ, ಎಂ.ಎಂ.ಎಸ್‌., ಜಿಲ್ಲಾ ಪಂಚಾಯತ್‌, ಬಳ್ಳಾರಿ. 
ಎ.ಪಿ.ಸಿ. ಆರ್‌.ಎಂ.ಎಸ್‌.ಎ. ಉಪನಿರ್ದೇಶಕರ ಕಛೇರಿ, 
ಸಾ.ಶಿ. ಇಲಾಖೆ, ಬಳ್ಳಾರಿ. 
42. ಸೋಮಶೇಖರಗೌಡ ಬಸನಗೌಡ, ಶಿಕ್ಷಣಾಧಿಕಾರಿ, ಎಂ.ಎಂ.ಎಸ್‌., ಜಿಲ್ಲಾ ಪಂಚಾಯತ್‌, ಕೊಪ್ಪಳ. 
ಜಿಲ್ಲಾ ಮಯಸ್ಕರ ಶಿಕ್ಷಣಾಧಿಕಾರಿ, ಕೊಠಡಿ ಸಂಖ್ಯೆ : 205, 
ಜಿಲ್ಲಾಡಳಿತ ಭವನ, ಗದಗ. 
43. ಎನ್‌. ವೆಂಕಟೇಶ, ಹಿರಿಯ ಉಪನ್ಯಾಸಕರು, ಡಯಟ್‌, ಕೋಲಾರ. 
ಮುಖ್ಯ ಶಿಕ್ಷಕರು, ಸರ್ಕಾರಿ ಪೌಢಶಾಲೆ, ಅಗರ, ಬೆಂಗಳೂರು 
ದಕ್ಷಿಣ ವಲಯ-3, ಬೆಂಗಳೂರು ದಕ್ಷಿಣ ಜಿಲ್ಲೆ. 
44. ಕೆ. ಜಿ. ರಘುಚಂದ್ರ, ಹಿರಿಯ ಉಪನ್ಯಾಸಕರು. ಡಯಟ್‌, ಕೋಲಾರ. 
ಮುಖ್ಯ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ, ಭಾರತೀಯ ವಿಜ್ಞಾನ 
ಮಂದಿರ, ಬೆಂಗಳೂರು-12. 
45. ಎ. ವಿ. ಸದಾನಂದ ಪೂಂಜಾ, ಶಿಕ್ಷಣಾಧಿಕಾರಿ, ಉಪನಿರ್ದೇಶಕರ ಕಛೇರಿ, ಸಾ.ಶಿ. ಇಲಾಖೆ, 
ಉಪನ್ಯಾಸಕರು, ಡಯಟ್‌, ಕೊಡಿಯಾಲ ಬೈಲ್‌, | ಮಂಗಳೂರು, ದಕ. ಜಿಲ್ಲೆ. 
ಮಂಗಳೂರು, ದ.ಕ. ಜಿಲ್ಲೆ. 
46, ಜಿ. ವಿ. ಹರಿ ಪ್ರಸಾದ್‌, ಹಿರಿಯ ಉಪನ್ಯಾಸಕರು, ಡಯಟ್‌, ಚಿಕ್ಕಮಗಳೂರು. 
ಉಪನ್ಯಾಸಕರು, ಡಯಟ್‌, ಶಿವಮೊಗ್ಗ 
47. ಬಸವರಾಜು, ಹಿರಿಯ ಉಪನ್ಯಾಸಕರು, ಡಯಟ್‌, ಕೂಡಿಗೆ, ಕೊಡಗು ಜಿಲ್ಲೆ. 
ಉಪನ್ಯಾಸಕರು, ಡಯಟ್‌, ಮೈಸೂರು. 
48. ವಿ. ರಮೇಶ, ಹಿರಿಯ ಉಪನ್ಯಾಸಕರು, ಡಯಟ್‌, ಚಿಕ್ಕಬಳ್ಳಾಪುರ. 
ವಿಷಯ ಪರಿವೀಕ್ಷಕರು, ಉಪನಿರ್ದೇಶಕರ ಕಛೇರಿ, 
ಸಾ.ಶಿ. ಇಲಾಖೆ, ಬೆಂಗಳೂರು ಉತ್ತರ ಜಿಲ್ಲೆ. 
49. ಬಿ. ಚಂದ್ರಶೇಖರ, ಹಿರಿಯ ಉಪನ್ಯಾಸಕರು, ಡಯಟ್‌, ಹಾಸನ. 
ಸಹಾಯಕ ಯೋಜನಾ ಸಮನ್ವಯಾಧಿಕಾರಿ, ಜಿಲ್ಲಾ 
ಯೋಜನಾ ಸಮನ್ವಯಾಧಿಕಾರಿಗಳ ಕಛೇರಿ, ಸರ್ವ ಶಿಕ್ಷಣ 
ಅಭಿಯಾನ, ಮಂಡ್ಯ 
50. ಪಿ. ಜಯಪಕಾಶ, ಹಿರಿಯ ಉಪನ್ಯಾಸಕರು, ಡಯಟ್‌, ಕೋಲಾರ. 
ಮುಖ್ಯ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ, ಇಮ್ಮಡಿಹಳ್ಳಿ, 
ದಕ್ಷಣ ವಲಯ-4, ಬೆಂಗಳೂರು ದಕ್ಷಿಣ ಜಿಲ್ಲೆ 
51. ಡಿ. ಶಿವಕುಮಾರ್‌, ಹಿರಿಯ ಉಪನ್ಯಾಸಕರು, ಡಯಟ್‌, ಕೂಡಿಗೆ, ಕೊಡಗು ಜಿಲ್ಲೆ. 
ಮುಖ್ಯ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ, ಚಾಕನಹಳ್ಳಿ, 
ಕನಕಪುರ ತಾಲ್ಲೂಕು, ರಾಮನಗರ ಜಿಲ್ಲೆ. 
52. ಎನ್‌. ಎಸ್‌. ಸುಧಾಕರ್‌, ಹಿರಿಯ ಉಪನ್ಯಾಸಕರು, ಡಯಟ್‌, ಚಿತ್ರದುರ್ಗ. 
ಮುಖ್ಯ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ, ಲಿಂಗಾಪುರ, 
ಕೊರಟಗೆರೆ ತಾಲ್ಲೂಕು, ಮಧುಗಿರಿ ಜಿಲ್ಲೆ. 
53. ಎಸ್‌. ಪಿ. ನಟರಾಜ, ಹಿರಿಯ ಉಪನ್ಯಾಸಕರು, ಡಯಟ್‌, ಹಾಸನ. 
ಕ್ಷೇತ್ರ ಸಮನ್ವಯಾಧಿಕಾರಿ, [ಬಿ.ಆರ್‌.ಸಿ] ಕ್ಷೇತ್ರ ಸಂಪನ್ಮೂಲ 
ಕೇ೦ದ್ರ, ಅರಸೀಕೆರೆ, ಹಾಸನ ಜಿಲ್ಲೆ 
54. ಹನುಮಂತಪ್ಪ ನಾಟೀಕಾರ್‌, ಶಿಕ್ಷಣಾಧಿಕಾರಿ, ಎಂ.ಎಂ.ಎಸ್‌., ಜಿಲ್ಲಾ ಪಂಚಾಯತ್‌, ಯಾದಗಿರಿ. 
ಮುಖ್ಯ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ, ಅಗರ ಗುಂಡಗಿ, 
ಗುಲ್ಬರ್ಗಾ ತಾಲ್ಲೂಕು, ಗುಲ್ಬರ್ಗಾ ಜಿಲ್ಲೆ. 




































































೬೯೪ ಕರ್ನಾಟಕ ರಾಜ್ಯಪ ಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ಭಾಗ-೨ 

55. ಹೆಚ್‌. ಜಿ. ರಾಜಶೇಖರ, ಉಪನ್ಯಾಸಕರು, ಸಿ.ಟಿ.ಇ., ಚಿತ್ರದುರ್ಗ. 
ಉಪನ್ಯಾಸಕರು, ಡಯಟ್‌, ತುಮಕೂರು. 

56. ರವೀಂದ್ರ ಟಿ. ಬಳಿಗಾರ್‌, ಉಪನ್ಯಾಸಕರು, ಸಿ.ಟಿ.ಇ., ಬೆಳಗಾವಿ. 
ಕ್ಷೇತ್ರ ಸಮನ್ವಯಾಧಿಕಾರಿಗಳು, ಕ್ಷೇತ್ರ ಸಂಪನ್ಮೂಲ ಕೇಂದ್ರ 
ವಿಶ್ವೇಶ್ವರಯ್ಯ ನಗರ, ನಗರ ವಲಯ, ಬೆಳಗಾವಿ. 

51. ಪಿ. ನಾಗರಾಜ, ಜಿಲ್ಲಾ ಉಪ ಯೋಜನಾ ಸಮನ್ವಯಾಧಿಕಾರಿ, ಎಸ್‌.ಎಸ್‌.ಎ. 
ಕ್ಷೇತ್ರ ಸಮನ್ವಯಾಧಿಕಾರಿಗಳು, ಕ್ಷೇತ್ರ ಸಂಪನ್ಮೂಲ ಕೇಂದ್ರ, ಉಪನಿರ್ದೇಶಕರ ಕಛೇರಿ, ಸಾ.ಶಿ. ಇಲಾಖೆ, ಉಡುಪಿ. 
ಸಾಗರ, ಶಿವಮೊಗ್ಗ ಜಿಲ್ಲೆ. 

58. ಸಿ. ಶ್ರೀನಿವಾಸ, ಹಿರಿಯ ಉಪನ್ಯಾಸಕರು, ಡಯಟ್‌, ಕೂಡಿಗೆ, ಕೊಡಗು ಜಿಲ್ಲೆ. 
ಉಪನ್ಮಾ ಶಾಸಕರು. ಡಯಟ್‌, ಮಂಡ್ಯ. 

59. ಆರ್‌. ರಾಮಾರಾಧ್ಯ, ಹಿರಿಯ ಉಪನ್ಯಾಸಕರು, ಡಯಟ್‌, ಕೂಡಿಗೆ, ಕೊಡಗು ಜಿಲ್ಲೆ. 
ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿ, ಕ್ಷೇತ್ರ ಸಂಪನ್ಮೂಲ 
ಕೇಂದ್ರ, ಸರ್ವ "ಶಿಕ್ಷಣ ಅಭಿಯಾನ, ಮೈಸೂರು. 

60. ಪ್ರಭಾ ಅಲೆಕ್ಸಾಂಡರ್‌, ಹಿರಿಯ ಉಪನ್ಯಾಸಕರು, ಡಯಟ್‌, ಕೋಲಾರ. 
ಸಹಾಯಕ ಕಾರ್ಯಕ್ರಮ ಅಧಿಕಾರಿ, ರಾಜ್ಯ ಯೋಜನಾ 
ನಿರ್ದೇಶಕರ ಕಛೇರಿ, ಎಸ್‌.ಎಸ್‌.ಎ., ಬೆಂಗಳೂರು 

61. ಸಿ. ವಿಜಯಕುಮಾರ, ಹಿರಿಯ ಉಪನ್ಯಾಸಕರು, ಡಯಟ್‌, ಚಿತ್ರದುರ್ಗ. 
ಕ್ಷೇತ್ರ ಸಮನ್ವಯಾಧಿಕಾರಿ, ಕ್ಷೇತ್ರ ಸಂಪನ್ಮೂಲ ಕೇಂದ್ರ, 
ಎಸ್‌.ಎಸ್‌.ಎ., ಚಳ್ಳಕೆರೆ, ಚಿತ್ರದುರ್ಗ ಜಿಲ್ಲೆ. 

62. ಟಿ. ಕೆ. ರಾಘವೇಂದ್ರ ಉಪನ್ಯಾಸಕರು, ಸಿ.ಟಿ.ಇ., ಚಿತ್ರದುರ್ಗ. 
ಉಪನ್ಯಾಸಕರು, ಡಯಟ್‌, ಕೋಲಾರ. 

63. ಅಡಿವೆಪ್ಪ ಬಸಪ್ಪ ಅಡಕಿ, ಉಪನ್ಯಾಸಕರು, ಸಿ.ಟಿ.ಇ. ಬೆಳಗಾವಿ. 
ಮುಖ್ಯ ಶಿಕ್ಷಕರು, ಸರ್ಕಾರಿ ಪ್ರೌಢ ಶಾಲೆ, ಕೆಂಗಾನೂರ, 
ಬೈಲಹೊಂಗಲ ತಾಲ್ಲೂಕು, ಬೆಳಗಾವಿ ಜಿಲ್ಲೆ. 

64. ಕೆ. ಮಂಜುನಾಥ, ಹಿರಿಯ ಉಪನ್ಯಾಸಕರು, ಡಯಟ್‌, ಚಿಕ್ಕಮಗಳೂರು. 
ಕ್ಷೇತ್ರ ಸಮನ್ವಯಾಧಿಕಾರಿ, ಕ್ಷೇತ್ರ ಸಂಪನ್ಮೂಲ ಕೇಂದ್ರ, 
ಶಿವಮೊಗ್ಗ 

65. ಎ. ಎಸ್‌. ಸುರೇಶ್‌, ಹಿರಿಯ ಉಪನ್ಯಾಸಕರು, ಡಯಟ್‌, ಹಾಸನ. 
ಮುಖ್ಯ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ, ಈಜಿಪುರ, 
ಬೆಂಗಳೂರು ದಕ್ಷಿಣ ವಲಯ-3, ಬೆಂಗಳೂರು ದಕ್ಷಿಣ ಜಿಲ್ಲೆ. 

66. ಚನ್ನಬಸಯ್ಯ ರಾಚಯ್ಯ ಓಣಿ, ಹಿರಿಯ ಉಪನ್ಯಾಸಕರು, ಇಳಕಲ್‌, ಡಯಟ್‌, ಬಾಗಲಕೋಟೆ, 
ಉಪನ್ಯಾಸಕರು, ಡಯಟ್‌, ಇಳಕಲ್‌, ಬಾಗಲಕೋಟೆ ಜಿಲ್ಲೆ. ಬಾಗಲಕೋಟೆ ಜಿಲ್ಲೆ. 

67. ಉಮಾದೇವಿ ಬೀಮಪ್ಪ ಬಸಾಪೂರ, ಉಪನ್ಯಾಸಕರು, ಸಿ.ಟಿ.ಇ. ಬೆಳಗಾವಿ. 
ಮುಖ್ಯ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ, ಗುಲಗಂಜಿಕೊಪ್ಪ. 
ಧಾರವಾಡ. 

68. ಗೋಪಾಲಕೃಷ್ಣ ಹಿರಿಯ ಉಪನ್ಯಾಸಕರು, ಡಯಟ್‌, ಉಡುಪಿ. 
ಮುಖ್ಯ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ, ಹೊದ್ಕೆ ಶಿರೂರು, 
ಹೊನ್ನಾವರ ತಾಲ್ಲೂಕು, ಉತ್ತರ ಕನ್ನಡ ಜಿಲ್ಲೆ. 

69. ಬಿ. ಮಹದೇವಪ್ಪ, ಶಿಕ್ಷಣಾಧಿಕಾರಿ, ಎಂ.ಎಂ.ಎಸ್‌., ಜಿಲ್ಲಾ ಪಂಚಾಯತ್‌, ಉಡುಪಿ. 
ಮುಖ್ಯ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ, ಹದಿನಾರು, 
ನಂಜನಗೂಡು ತಾಲ್ಲೂಕು, ಮೈಸೂರು ಜಿಲ್ಲೆ. 

70. ಟಿ. ಜಿ. ಸಿದ್ದಯ್ಯ, ಉಪನ್ಯಾಸಕರು, ಸಿ.ಟಿ.ಇ., ಚಿತ್ರದುರ್ಗ 
ಸಹಾಯಕ ನಿರ್ದೇಶಕರು, ಅಕ್ಷರ ದಾಸೋಹ, 
ತಾಲ್ಲೂಕು ಪಂಚಾಯತ್‌, ಕುಣಿಗಲ್‌, ತುಮಕೂರು ಜಿಲ್ಲೆ. 

































































ಭಾಗ-೨ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ೬೯೫ 
71. ಎನ್‌. ಶ್ರೀಧರ, ಕ್ಷೇತ್ರ ಶಿಕ್ಷಣಾಧಿಕಾರಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಛೇರಿ, 
ವಿಷಯ ಪರಿವೀಕ್ಷಕರು [ಆಂಗ್ಲ] ಉಪನಿರ್ದೇಶಕರ ಕಛೇರಿ, ಸಾ.ಶಿ. ಇಲಾಖೆ, ದೇವದುರ್ಗ, ರಾಯಚೂರು ಜಿಲ್ಲೆ. 
ಸಾ.ಶಿ. ಇಲಾಖೆ, ದಾವಣಗೆರೆ 
72. ಸಿ. ಎನ್‌. ರಾಜು, ಹಿರಿಯ ಉಪನ್ಯಾಸಕರು, ಡಯಟ್‌, ಮಂಗಳೂರು, ದ.ಕ.ಜಿಲ್ಲೆ. 
ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿ, ಎಸ್‌.ಎಸ್‌.ಎ, ಕ್ಷೇತ್ರ 
ಸಂಪನ್ಮೂಲ ಕೇಂದ್ರ, ಪಾಂಡವಪುರ ತಾಲ್ಲೂಕು, ಮಂಡ್ಯ 
ಜಿಲ್ಲೆ. 
73. ಡಿ. ನರಸಿಂಹಪ್ಪ ಹಿರಿಯ ಉಪನ್ಯಾಸಕರು, ಡಯಟ್‌, ಬಳ್ಳಾರಿ. 
ಕ್ಷೇತ್ರ ಸಮನ್ವಯಾಧಿಕಾರಿ, ಕ್ಷೇತ್ರ ಸಂಪನ್ಮೂಲ ಕೇಂದ 
ಎಸ್‌.ಎಸ್‌.ಎ., ಹಿರಿಯೂರು, ಚಿತ್ರದುರ್ಗ ಜಿಲ್ಲೆ. 
74. ಅಕ್ಕವ್ವ ಕಲ್ಲಪ್ಪ ಕೋರಿಗೇರಿ, ಉಪನ್ಯಾಸಕರು, ಸಿ.ಟಿ.ಇ. ಜಮಖಂಡಿ, ಬಾಗಲಕೋಟೆ ಜಿಲ್ಲೆ. 
ಕ್ಷೇತ್ರ ಸಮನ್ವಯಾಧಿಕಾರಿಗಳು, ಕ್ಷೇತ್ರ ಸಂಪನ್ಮೂಲ ಕೇಂದ್ರ, 
ಸರ್ವ ಶಿಕ್ಷಣ ಅಭಿಯಾನ, ನವಲಗುಂದ, ಧಾರವಾಡ ಜಿಲ್ಲೆ. 
75. ಎಂ. ಸಿ. ಆನಂದ, ಹಿರಿಯ ಉಪನ್ಯಾಸಕರು, ಡಯಟ್‌, ಹಾವೇರಿ. 
ಮುಖ್ಯ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ, ಹಾರೊಗೊಪ್ಪ, 
ಶಿಕಾರಿಪುರ ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ. 
76. ಕೆ. ಗೋವಿಂದಪ್ಪ, ಹಿರಿಯ ಉಪನ್ಯಾಸಕರು, ಡಯಟ್‌, ಬೆಳಗಾವಿ. 
ಉಪನ್ಯಾಸಕರು, ಡಯಟ್‌, ದಾವಣಗೆರೆ. 
77. ಸಿ. ಹೆಚ್‌. ಕಾಳೀರಯ್ಯ, ಹಿರಿಯ ಉಪನ್ಯಾಸಕರು, ಡಯಟ್‌, ಮಂಗಳೂರು, ದ.ಕ. ಜಿಲ್ಲೆ. 
ಮುಖ್ಯ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ, ತಿಗಳರಹೊಸಹಳ್ಳಿ, 
ಕನಕಪುರ ತಾಲ್ಲೂಕು, ರಾಮನಗರ ಜಿಲ್ಲೆ. 
78. ರುದ್ರಗೌಡ, ಸಮನ್ವಯಾಧಿಕಾರಿ, ಶಿಕ್ಷಣಾಧಿಕಾರಿ ಅಪರ ಆಯುಕ್ತರ ಕಛೇರಿ, ಸಾ.ಶಿ. ಇಲಾಖೆ, 
ಬಿ.ಆರ್‌.ಸಿ. ಕೇಂದ್ರ, ಜೇವರ್ಗಿ ತಾಲ್ಲೂಕು, ಗುಲ್ಬರ್ಗಾ ಜಿಲ್ಲೆ ಗುಲ್ಬರ್ಗಾ 
79. ಗಾಯತ್ರಿದೇವಿ, ಉಪನ್ಯಾಸಕರು, ಸಿ.ಟಿ.ಇ, ಮಂಗಳೂರು, ದ.ಕ.ಜಿಲ್ಲೆ. 
ವಿಷಯ ಪರಿವೀಕ್ಷಕರು, ಉಪನಿರ್ದೇಶಕರ ಕಛೇರಿ, 
ಸಾ.ಶಿ. ಇಲಾಖೆ, ತುಮಕೂರು. 
80. ಶಿವಾನಂದ ಬಸಲಿಂಗಪ್ಪ ಮಲ್ಲಾಡ, ಹಿರಿಯ ಉಪನ್ಯಾಸಕರು, ಡಯಟ್‌, ಬೆಳಗಾವಿ. 
ಮುಖ್ಯ ಶಿಕ್ಷಕರು, ಶ್ರೀ ಡಿ.ಎಸ್‌.ಕೆ. ಸರ್ಕಾರಿ ಪ್ರೌಢಶಾಲೆ, 
ಚಿಕ್ಕನರಗುಂದ, ನರಗುಂದ ತಾಲ್ಲೂಕು, ಗದಗ ಜಿಲ್ಲೆ. 
81. ಪಿ. ಸುನಂದ, ಉಪಪ್ರಾಂಶುಪಾಲರು, ಹಿರಿಯ ಉಪನ್ಯಾಸಕರು, ಡಯಟ್‌, ಕೊಪ್ಪಳ. 
ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಟಿ ಲಿ, 
ಹೊಸಪೇಟೆ, ಬಳ್ಳಾರಿ ಜಿಲ್ಲೆ 
82. ಎಸ್‌. ನಾಗಭೂಷಣ, ಜಿಲ್ಲಾ ಉಪ ಯೋಜನಾ ಸಮನ್ವಯಾಧಿಕಾರಿ, ಎಸ್‌.ಎಸ್‌.ಎ. 
ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿಗಳು, ಕ್ಷೇತ್ರ ಸಂಪನ್ಮೂಲ ಉಪನಿರ್ದೇಶಕರ ಕಛೇರಿ, ಸಾ.ಶಿ. ಇಲಾಖೆ, ಬಳ್ಳಾರಿ. 
ಕೇಂದ್ರ, ಚಿತ್ರದುರ್ಗ ತಾಲ್ಲೂಕು & ಜಿಲ್ಲೆ. 
83. ಚಂದ್ರಶೇಖರ, ಶಿಕ್ಷಣಾಧಿಕಾರಿ, ಉಪನಿರ್ದೇಶಕರ ಕಛೇರಿ, ಸಾ.ಶಿ. ಇಲಾಖೆ, 
ಬಿ.ಆರ್‌.ಸಿ. ಮಾನ್ವಿ, ರಾಯಚೂರು ಜಿಲ್ಲೆ. ರಾಯಚೂರು 
84. ಎನ್‌. ಗುರುಲಿಂಗಯ್ಯ, ಜಿಲ್ಲಾ ಉಪ ಯೋಜನಾ ಸಮನ್ವಯಾಧಿಕಾರಿ, ಎಸ್‌.ಎಸ್‌.ಎ. 
ಮುಖ್ಯ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ, ಮದ್ದೂರು, ಉಪನಿರ್ದೇಶಕರ ಕಛೇರಿ, ಸಾ.ಶಿ. ಇಲಾಖೆ, ಕೊಪ್ಪಳ. 
ಯಳಂದೂರು ತಾಲ್ಲೂಕು, ಚಾಮರಾಜನಗರ ಜಿಲ್ಲೆ. 
85. ಲಕ್ಷ್ಮಣ ರಾವ್‌ ವಿ. ಯಕ್ಕುಂಡಿ, ಶಿಕ್ಷಣಾಧಿಕಾರಿ, ಎಂ.ಎ೦.ಎಸ್‌., ಜಿಲ್ಲಾ ಪಂಚಾಯತ್‌, ಬಿಜಾಪುರ. 
ಪ್ರಾಂಶುಪಾಲರು, ಸಂಗೊಳ್ಳಿ ರಾಯಣ್ಣ ಸ್ಮಾರಕ ಸನಿವಾಸ 
ಶಾಲೆ, ನಂದಗಡ, ಖಾನಾಪುರ ತಾಲ್ಲೂಕು, ಬೆಳಗಾವಿ ಜಿಲ್ಲೆ. 










































































೬೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೧ ಭಾಗ-೨ 

86. ಎಂ. ಪಿ. ಜ್ಞಾನೇಶ್‌, ಉಪನ್ಯಾಸಕರು, ಸಿ.ಟಿ.ಇ., ಮಂಗಳೂರು. ದ.ಕ.ಜಿಲ್ಲೆ. 
ಸಹಾಯಕ ಯೋಜನಾ ಸಮನ್ವಯಾಧಿಕಾರಿ, 
ಆರ್‌.ಎಂ.ಎಸ್‌.ಎ.,. ಉಪನಿರ್ದೇಶಕರ ಕಛೇರಿ, ಸಾ.ಶಿ. 
ಇಲಾಖೆ, ರಾಮನಗರ. 

87. ನರಸಿಂಹಯ್ಯ, ಹಿರಿಯ ಉಪನ್ಯಾಸಕರು, ಡಯಟ್‌, ಬಿಜಾಪುರ. 
ಮುಖ್ಯ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ, ತೊಂಡಗೆರೆ, 
ತುಮಕೂರು ತಾಲ್ಲೂಕು & ಜಿಲ್ಲೆ. 

88. ಎನ್‌. ಅಶ್ವಥ ನಾರಾಯಣ, ಹಿರಿಯ ಉಪನ್ಯಾಸಕರು, ಡಯಟ್‌, ಯಾದಗಿರಿ. 
ಸಹಾಯಕ ನಿರ್ದೇಶಕರು, ಅಕ್ಷರ ದಾಸೋಹ, ತಾಲ್ಲೂಕು 
ಪಂಚಾಯತ್‌, ತುರುವೇಕೆರೆ, ತುಮಕೂರು ಜಿಲ್ಲೆ. 

89. ಎಲ್‌. ರವಿ, ಉಪನ್ಯಾಸಕರು, ಸಿ.ಟಿ.ಇ, ಜಮಖಂಡಿ, ಬಾಗಲಕೋಟೆ ಜಿಲ್ಲೆ. 
ಉಪನ್ಯಾಸಕರು, ಡಯಟ್‌, ದಾವಣಗೆರೆ. 

90. ಅಶೋಕ ಕರಿಯಪ್ಪ ಬಸಣ್ಣವರ್‌, ಉಪನ್ಯಾಸಕರು, ಸಿ.ಟಿ.ಇ. ಜಮಖಂಡಿ, ಬಾಗಲಕೋಟೆ ಜಿಲ್ಲೆ. 
ಮುಖ್ಯ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ, ಕಾಬೆಟ್ಟು-ಕಾರ್ಕಳ, 
ಉಡುಪಿ ಜಿಲ್ಲೆ. 

9]. ಎಂ. ಆರ್‌. ಅನಂತರಾಜು, ಹಿರಿಯ ಉಪನ್ಯಾಸಕರು, ಡಯಟ್‌, ಯರಮರಸ್‌, ರಾಯಚೂರು. 
ಉಪಪಾಂಶುಪಾಲರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು, 
ನಾಗಮಂಗಲ, ಮಂಡ್ಯ ಜಿಲ್ಲೆ 

92. ಭೀಮಾ ನಾಯ್ಕ, ಹಿರಿಯ ಉಪನ್ಯಾಸಕರು, ಡಯಟ್‌, ಯರಮರಸ್‌, ರಾಯಚೂರು. 
ಮುಖ್ಯ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ, ತುಂಗಣೆ, 
ಕನಕಪುರ ತಾಲ್ಲೂಕು, ರಾಮನಗರ ಜಿಲ್ಲೆ 

93. ಶಿವಶರಣಪ್ಪ ಬನ್ನಿಕಟ್ಟೆ, ಹಿರಿಯ ಉಪನ್ಯಾಸಕರು, ಡಯಟ್‌, ಕಮಲಾಪುರ, ಗುಲ್ಬರ್ಗಾ ಜಿಲ್ಲೆ. 
ಮುಖ್ಯ ಶಿಕ್ಷಕರು, ಸರ್ಕಾರಿ ಎಸ್‌.ಸಿ/ಎಸ್‌.ಟಿ. ಪ್ರತಿಭಾವ೦ತ 
ಬಾಲಕಿಯರ ವಸತಿ ಪ್ರೌಢಶಾಲೆ, ಗುಲ್ಬರ್ಗಾ 

94. ಸಿ.ವಿ. ನಟರಾಜ, ಉಪನ್ಯಾಸಕರು, ಸಿ.ಟಿ.ಇ, ಜಮಖಂಡಿ, ಬಾಗಲಕೋಟೆ ಜಿಲ್ಲೆ 
ಮುಖ್ಯ ಶಿಕ್ಷಕರು, ಸರ್ಕಾರಿ ಸಂಯುಕ್ತ ಪ್ರೌಢಶಾಲೆ, 
ಹೊನಸಿಗೆರೆ, ತುಮಕೂರು ತಾಲ್ಲೂಕು ಹ ಜಿಲ್ಲೆ 

95, ಹನುಮ ನಾಯ್ಕ, ಹಿರಿಯ ಉಪನ್ಯಾಸಕರು, ಡಯಟ್‌, ಯರಮರಸ್‌, ರಾಯಚೂರು. 
ಕ್ಷೇತ್ರ ಸಮನ್ವಯಾಧಿಕಾರಿ, ಎಸ್‌.ಎಸ್‌.ಎ, ನೆಲಮಂಗಲ, 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 

96. ಕೇಶವ ವಾಮನ ಪಟ್ಟೂರ, ಉಪನ್ಯಾಸಕರು, ಸಿ.ಟಿ.ಇ. ಜಮಖಂಡಿ, ಬಾಗಲಕೋಟೆ ಜಿಲ್ಲೆ 
ಕ್ಷೇತ್ರ ಸಮನ್ವಯಾಧಿಕಾರಿ, ಕ್ಷೇತ್ರ ಸಂಪನ್ಮೂಲ ಕೇಂದ್ರ, 
ರಾಮದುರ್ಗ ವಲಯ, ಬೆಳಗಾವಿ 

97. ಎ.ಟಿ. ಶಿವಲಿಂಗಯ್ಯ, ಹಿರಿಯ ಉಪನ್ಯಾಸಕರು, ಡಯಟ್‌, ಯರಮರಸ್‌, ರಾಯಚೂರು. 
ಸಹಾಯಕ ನಿರ್ದೇಶಕರು, ಅಕ್ಷರ ದಾಸೋಹ, 
ತಾಲ್ಲೂಕು ಪಂಚಾಯತ್‌, ಮಳವಳ್ಳಿ, ಮಂಡ್ಯ ಜಿಲ್ಲೆ 

98. ಮೋಹನ ಪುಂಡಲೀಕ ಜೀರಗಿಹಾಳ, ಉಪನ್ಯಾಸಕರು, ಸಿ.ಟಿ.ಇ. ಜಮಖಂಡಿ, ಬಾಗಲಕೋಟೆ ಜಿಲ್ಲೆ 
ಮುಖ್ಯ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ, ಬಸವನಾಳಗಡ್ಡೆ. 
ಚಿಕ್ಕೋಡಿ ತಾಲ್ಲೂಕು ಹ ಜಿಲ್ಲೆ 

ಈ ಮೇಲೆ ಹೆಸರಿಸಿದ ಎಲ್ಲಾ ಅಧಿಕಾರಿಗಳು ವರ್ಗಾವಣೆ / ಸ್ಥಳನಿಯುಕ್ತಿಗೊಂಡ ಸ್ಥಳಕ್ಕೆ 10 ದಿನದೊಳಗೆ ಕರ್ತವ್ಯಕ್ಕೆ ಹಾಜರಾಗಿ 
ಸಂಬಂಧಿಸಿದ ಪ್ರಾಧಿಕಾರ ಹಾಗೂ ಸರ್ಕಾರಕ್ಕೆ ಮಾಹಿತಿ ಕಳುಹಿಸಲು ಸೂಚಿಸಿದೆ. 


ಪಿ.ಆರ್‌. 1508 


ಕರ್ನಾಟಕ ರಾಜ್ಯಪಾಲರ 


ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎಸ್‌. ಬಿ. ಸಸಾಲಟ್ಟಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಶಿಕ್ಷಣ ಇಲಾಖೆ (ಆಡಳಿತ ೬ ಸಮಿತಿಗಳು). 


